ಕರ್ನಾಟಕ ವಿಧಾನ ಪರಿಷತ್ತು 


: ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವವರು 


964 


: ಶ್ರೀ ಸಿ.ಆರ್‌.ಮನೋಹರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


13-03-2020 
ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 


ಕ್ರಸಂ 


ಸಹ 


ಉತ್ತರೆ 


(ಅ) 


(ಆ) 


ಕೋಶಾರ`ಮತ್ತು ಚಿಕ್ಕಬಳ್ಳಾಪುರ "ಜಿಲ್ಲೆಗಳ | ಕೋಲಾರ ಜಿಲ್ಲೆಯ ಗ್ರಾಮ ಪೆಂಚಾಯತಿಗಳಲ್ಲಿರುವ' ಒಟ್ಟು 
ಒಟ್ಟು | ಗಂಥಾಲಯಗಳ ಸಂಖ್ಯೆ: 159. 


ಗ್ರಾಮ ಪಂಚಾಯತಿಗಳಲ್ಲಿರುವ 
ಗ್ರಂಥಾಲಯಗಳ ಸಂಖ್ಯೆ ಎಷ್ಟು (ವಿಧಾನ 
ಸಭಾ ಕ್ಷೇತವಾರು ಮಾಹಿತಿ ನೀಡುವುದು) 


ಚಿಕ್ಕಬಳ್ಳಾಪುರ ಜಿಲ್ಲೆಯ ಗ್ರಾಮ ಪಂಚಾಯತಿಗಳಲ್ಲಿರುವ ಒಟ್ಟು 
ಗಂಥಾಲಯಗಳ ಸಂಖ್ಯೆ: 151. 


ವಿವರಗಳನ್ನು ಅನುಬಂಧ-1 ರಲ್ಲಿ ನೀಡಿದೆ. 


ಈ 
ಕಾರ್ಯನಿರ್ವಹಿಸುತ್ತಿರುವ 
ಗಂಥಾಪಾಲಕರು/ಮೇಲ್ಲಿಚಾರಕರ ಹುದ್ದೆ 
ಎಷ್ಟು (ವಿಧಾನ ಸಭಾ ಕ್ಷೇತ್ರವಾರು ಮಾಹಿತಿ 
ನೀಡುವುದು) 


eens ಕ್ಷೇತ್ರವಾರು ಗ್ರಾಮ ಪಂಚಾಯತಿ ಗ್ರಂಥಾಲಯಗಳ 
ಗಂಥಾಲಯಗಳಲ್ಲಿ 


ರಾರ `ಜಿಕ್ಲೆಯಲ್ಲಿ 76 ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 
149) ಗಂಥಾಲಯ ಮೇಲ್ವಿಚಾರಕರ ಹುದ್ದೆಯಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುತ್ತಾರೆ. 


ವಿಧಾನಸಭಾ ಕ್ಷೇತ್ರವಾರು ಗ್ರಂಥಾಲಯ ಮೇಲ್ವಿಚಾರಕರ ಹುದ್ದೆಯ 
ವಿವರವನ್ನು ಅನುಬಂಧ-02ರಲ್ಲಿ ನೀಡಿದೆ. 


(ಇ) 


ಈ 
ಕಾರ್ಯನಿರ್ವಹಿಸುತ್ತಿರುವ 
ಗಂಥಾಪಾಲಕರು/ಮೇಲ್ವಿಚಾರಕರುಗಳಿಗೆ 
ಸರ್ಕಾರಿ ಪುಸ್ತುತ ನೀಡುತ್ತಿರುವ ವೇತನ 
ಹಾಗೂ ಇತರೆ ಭತ್ಯೆಗಳ ಮೊತ್ತವೆಷ್ಟು; 
(ಸಂಪೂರ್ಣ ಮಾಹಿತಿ ನೀಡುವುದು) 


ಗಂಥಾಲಯಗಳಲ್ಲಿ 


ಗ್ರಾಮ ಪಂಚಾಯತಿ ಗಂಥಾಲಯಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ  ಗಂಥಾಲಯ ಮೇಲ್ವಿಚಾರಕರಿಗೆ 
ಮಾಸಿಕ ರೂ.7000/-ಗಳ ಗೌರವಧನವನ್ನು ಪಾವತಿಸಲಾಗುತ್ತಿದೆ. 


ey ಶ್ರ ಗಂಧಾಲಮಯಗಳಕ್ಲಿ ಗ್ರಾಮ ಪಂಚಾಯತ `'ಗಂಧಾಲಯ ನೌಕರರಿಗೆ ಮಾಸಿಕವಾಗಿ 
ಕಾರ್ಯನಿರ್ವಹಿಸುತ್ತಿರುವ ಕನಿಷ್ಠ ವೇತನ ರೂ.13,200/- ಪಾವತಿಸುವ ಬಗ್ಗೆ ಆರ್ಥಿಕ 
ಗ್ರಂಥಾಪಾಲಕರು/ಮೇಲ್ವಿಚಾರಕರುಗಳಿಗೆ ಇಲಾಖೆಯ ಸಹಮತಿಗಾಗಿ ಕಳುಹಿಸಲಾಗಿತ್ತು. ಪ್ರಸ್ತುತ 
ಕನಿಷ್ಟ ವೇತನವನ್ನು ನಿಗದಿಪಡಿಸಲು | ನೀಡಲಾಗುತ್ತಿರುವ ಗೌರವ ಸಂಭಾವನೆಯನ್ನು ಕಾರ್ಮಿಕ 
ಸರ್ಕಾರಕ್ಕಿರುವ ತೊಂದರೆಗಳೇನು; | ಇಲಾಖೆಯ ಕನಿಷ್ಟ ವೇತನಕ್ಕೆ ಹೋಲಿಸಲು ಸಾಧ್ಯವಿಲ್ಲ, ಇದು 
ಇವರನ್ನು ಖಾಯಂಗೊಳಿಸುವ ಪ್ರಸ್ತಾವನೆ ಗೌರವ ಸಂಭಾವನೆ ಹಾಗೂ ಕನಿಷ್ಠ ವೇತನವು ಸಂಪೂರ್ಣ 
ಸರ್ಕಾರದ ಮುಂದಿದೆಯೇ; ದಿನದ (8 ಗಂಟೆಗಳ ಕಾಲ) ಕಾರ್ಯಕ್ಷೆ ಇರುತ್ತದೆ. ಗಂಥಾಲಯ 
ಮೇಲ್ವಿಚಾರಕರು ಗೌರವ ಸಂಭಾವನೆ ಮೇರೆಗೆ 4 ಗಂಟೆಗಳ ಕಾಲ 
ಕೆಲಸ ಮಾಡುತ್ತಿರುವುದರಿಂದ ಇದನ್ನು ಕಾರ್ಮಿಕ ನೀತಿಯಲ್ಲಿ 
ತರಲು ಸಾಧ್ಯವಿಲ್ಲವಿರುವುದಿಲ್ಲವೆಂದು ಆರ್ಥಿಕ ಇಲಾಖೆಯು 
ಅಭಿಪ್ರಾಯ ನೀಡಿರುತ್ತದೆ. 
ಪ್ರಸ್ತುತ ಗಂಥಾಲಯ ಮೇಲ್ವಿಜಾರಕರನ್ನು ಖಾಯಂಗೊಳಿಸುವ 
ಪ್ರಸ್ತಾವನೆ ಸರ್ಕಾರದ ಮುಂದಿರುವುದಿಲ್ಲ. 
ಹಾಗಿದ್ದಲ್ಲಿ” ಯಾವಾಗ 
ಖಾಯಂಗೊಳಿಸಲಾಗುವುದು; ಹಾಗಾದರೆ, 
(ಉ) | ಇವರುಗಳನ್ನು ಖಾಯಂಗೊಳಿಸಲು ಅನ್ನಯಾಸಾವುಡಲ್ಲ. 


ಸರ್ಕಾರಕ್ಕಿರುವ ತೊಂದರೆಗಳೇನು? 


ನ್‌ 


. ಗ್ರಾಅಪ 262 ಗ್ರಾಪಂಅ 2020 


EO 
Ra % 
(ೆ.ಎಸ್‌, ಈತ್ನರೆಪುು 


ಗ್ರಾಮೀಣಾಭಿವ್ಯದ್ಧೆ 'ಮತ್ತು ಪಂ.ರಾಜ್‌ ಸಚಿವರು. 


ವಿಧಾನ ಸಭೆ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ; 964 ಕ್ಕೆ ಅನುಬಂಧ-1 


ವಿಧಾನಸಭೆ ಕ್ಷೇತ್ರವಾರು ಗ್ರಾಮ ಪಂಚಾಯತಿ ಗ್ರಂಥಾಲಯಗಳ ಮಾಹಿತಿ 


ಕ್ರ] ಜಿಲ್ಲಾ ಕ್‌ಂದ್ರ ಗ್ರಂಥಾಲಯಗಳ ಹಸರು ವಿಧಾನ ಸಭೆ ಕ್ಲೇತ್ರಗಳ ಗ್ರಾಪಂ.ಗ್ರಂ.ಗಳ ಸಂಖ್ಯೆ] 
ಸಂ. ಹೆಸರು 
7 y) 3 r 4 
1. ಕೋರವಾರ ಕೋಲಾರ 28 
ಬಂಗಾರಪೇಟೆ "| 26 
ಕಜಿ.ಎಫ್‌ 15 | 
ಮಾಲೂಹ fj py: 
K I 
ಮಳವಾಗಲ 30 7 
| ತಾನವಾಸಪರ |] 32 
ಒಷ್ಟಾ 159 
7 ಪ್ಯ್‌ಬಾಪಾರ 1 ಪವಧ್ಯಪರ r 72 
ಶಡ್ಡಘಪ್ರ 7 77 
ಚಿಂತಾಮಣೆ 34 
'ಗರವದನಾಕು '] 37 
ಬಾಗೇಪಲ್ಲಿ 31 
[ಒಟ್ಟು 31 ] 


ವಿಧಾನ ಸಭೆ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 964 ಕ್ಕ ಅನುಬಂಧ-2 


ವಿಧಾನಸಭೆ ಕ್ಷೇತ್ರವಾರು ಗ್ರಾಮ ಪಂಚಾಯತಿ ಗ್ರಂಥಾಲಯಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ 
ಗ್ರಂಥಾಲಯ ಮೇಲ್ವಿಚಾರಕರ ಹುದ್ದೆಗಳ ವಿವರ : 


1 2 1 3 4 

ಕ್ರ ಜಿಲ್ಲಾ ಕೇಂದ್ರ ಗಂಥಾಲಯಗಳಿ | ವಿಧಾನಸಭಿಸ್ನೇತ್ರಗಳ 7 ಗ್ರಾಪಂಗ್ಗಂ.ಗಳ 

ಸಂ. ಹೆಸರು ಹೆಸರು ಸಂಖ್ಯೆ 

1 ಫೋವಾರ ಕೋವಾರ / pr 
ಬಂ೦ಗಾರವೇಟಿ 26 
ಕಜಿ.ಎಫ್‌ if 15 
ಮಾಲೂರು / 27 
I ಮುಳಬಾಗಲು 30 
ಶ್ರೀನಿವಾಸಪುರ 32 
ಒಷ್ಟಾ 7 758 

7.|ನ್‌ವಧ್ಯಾಪರ ಪ್‌ಬ್ಯಾಪಾರ ] 72 

ಶಿಡ್ಲಘಟ್ಟ 27 
[ಚೆಂತಾವಾಣಿ 33 7] 
ಗೌರಿಬಿದನೂರು 37 | 
| ಬಾಗೇಪಲ್ಲಿ 30 
ಒಟ್ಟು | 149 


